ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 676 


ಸದಸ್ಯರ ಹೆಸರು ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಉತ್ತರಿಸುವ ದಿನಾಂಕೆ - 17-09-2021. 
ಉತ್ತರಿಸುವವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 

ಕ್ರಸಂ. ಉತ್ತರಗಳ 


ಅ] ಗ್ರಾಮಗಳ ನನಸಂಪ್ಯಯ `ಸನ್ಸ್‌ರಾಡ 
ವಿಸ್ತಾರಗೊಂಡು ಜನರು ಗ್ರಾಮಗಳ 
ಸಮೀಪದ ' ತಮ್ಮ ತಮ್ಮ ಹೊಲ 
ಗದ್ದೆಗಳಲ್ಲಿ ಮನೆ ಕಟ್ಟಿಕೊಂಡು 
ವಾಸಿಸುತ್ತಿರುವ ' ಇವರಿಗೆ ಗ್ರಾಮ 


ಪಂಚಾಯತಿಗಳಿಂದ ಯಾವುದೇ popG: 

ಮೂಲಭೂತ ಸೌಲಭ್ಯಗಳ ಅನುಕೂಲ 

ಇಲ್ಲದೇ ತೊಂದರೆ 

ಅನುಭವಿಸುತ್ತಿರುವುದು ಸರ್ಕಾರದ 

ಗಮನಕ್ಕೆ ಬಂದಿದೆಯೇ; : 
ಹಾಗಿದ್ದಲ್ಲಿ ಈ ಕಡ ಗುಂಪು ಗಾಮ 1 

ಠಾಣಾ ವ್ಯಾಪ್ತಿಯ ಹೊರಗೆ | ಗ್ರಮ ಪಂಚಾಯತಿಗಳು ಲಭ್ಯವಿರುವ ಅನುದಾನದಲ್ಲಿ ರಸ್ತೆ 


ವಾಸಿಸುತ್ತಿರುವ “ಇವರಿಗೆ ಅಗತ್ಯ | ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳನ್ನು ಕಲ್ಲಿಸಿರುತ್ತಾರೆ. 
ಮೂಲಭೂತ ಸೌಕರ್ಯ ಕಲ್ಲಿಸುವ ಗ್ರಾಮ ಪಂಚಾಯತಿಯಿಂದ ರೈತರ ಹೊಲಗಳಿಗೆ ಹೋಗಲು | 
ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ | ಎಮ್‌.ಜಿ.ಎನ್‌.ಆರ್‌.ಇ.ಜಿ.ಎ ಯೋಜನೆಯಡಿ ಶೇ. 10 ರಷ್ಟರಲ್ಲಿ 
ಕ್ರಮಗಳೇನು; : |ಗ್ರಾಮ ಪಂಚಾಯತಿಗಳು ರಸ್ತೆಯನ್ನು ನಿರ್ಮಾಣ 
ಇಗ್ರಾಮ ' ಪಂಜಾಡತಗಳಗ ತರಗ] ಮಾಡಬಹುದಾಗಿರುತ್ತದೆ.. .. ರೈತರು ವಿದ್ಧುತ ಸಂಪರ್ಕವನ್ನು 
ಭರಿಸಲು ಸಿದ್ಧವಿರುವ ಇವರಿಗೆ ಅಗತ್ಯ ಕಲ್ಪಿಸಿಕೊಂಡಿರುವುದರಿಂದ ಗ್ರಾಮ ಪಂಚಾಯತಿ ವತಿಯಿಂದ 
ಮೂಲಭೂತ ಸೌಕರ್ಯಗಳನ್ನು ಯಾವ ಮೂಲಭೂತ ಸೌಲಭ್ಯಗಳನ್ನು ಅನುದಾನದ ಲಭ್ಯತೆಯನುಸಾರ 
ಕಾಲ ಮಿತಿಯಲ್ಲಿ ಕಲ್ಪಿಸಲಾಗುವುದು; ಕಲ್ಲಿಸಿರುತ್ತಾರೆ. 


_ (ವಿವರ ನೀಡುವುದು) . 
ಈ/ವಳಗಾವ ಜಲಯ ಎಷ್ಟು ಗ್ರಾಮ |ಚಿಳಗಾವಿ`ಜಕ್ಲೆಯ' ಬಹುತೇಕ ಗ್ರಾಮ ಪಂಜಾಯೆತಿಗಳಲ್ಲಿ `ಸಮಸ್ಯೆ 


ಪಂಚಾಯತಿಗಳಲ್ಲಿ ಈ ಸಮಸ್ಯೆಯಿದೆ; | ಇರುತ್ತದೆ. 
(ತಾಲ್ಲೂಕುವಾರು ವಿವರ ಒದಗಿಸುವುದು) 
ಉ '|ಗಾಮ ಠಾಣಾ ವ್ಯಾಪ್ತಿಯ ಹೊರಗಿರುವ 
- ಈ ಕುಟುಂಬಗಳನ್ನು ಗ್ರಾಮ | ಗ್ರಾಮ ಪಂಚಾಯತಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 
ಪಂಚಾಯತಿಯ ವ್ಯಾಪ್ತಿಯೊಳಗೆ ತಂದು ಬಿಡುಗಡೆ ಮಾಡುವ ಅನುದಾನ, ಸ್ವಂತ ಸಂಪನ್ಮೂಲದಿಂದ 
' ಅವರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸಲು | ಗ್ರಾಮಠಾಣಾ ವ್ಯಾಪ್ತಿಯ ಹೊರಗಿರುವ ಕುಟುಂಬಗಳಿಗೆ ಮೂಲಭೂತ 
ಸರ್ಕಾರ ಏನು ಕ್ರಮಗಳನ್ನು | ಸೌಲಭ್ಯಗಳನ್ನು ಕಲ್ಲಿಸಿಕೊಳ್ಳಬಹುದಾಗಿದೆ. 

ಕೈಗೊಳ್ಳಲಿದೆ? (ವಿವರ ಒದಗಿಸುವುದು) | ' 


ಸಂ. ಗ್ರಾಅಪ 331 ಗ್ರಾಪಂಅ 2021 


